ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ತಾಳೂರು ಕರೂರು -ಸಿರಿಗೆರೆ ಕ್ರಾಸ್‌ ರಸ್ತೆ ಅಭಿವೃದ್ಧಿ ಕಾಮಗಾರಿ 
ಶ್ರೀ ಕೆ.ಸಿ. ಕೊಂಡಯ್ಯ (ಸ್ಥಳೀಯ ಸಂಸ್ಥೆಗಳ ಕ್ಲೇತು)- 


170 (1314) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಬಳ್ಳಾರಿ ಜಿಲ್ಲೆ, ಕಂಪ್ಲಿ ವಿಧಾನಸಭಾ ಕ್ಲೇತ್ರದ ವ್ಯಾಪ್ತಿಯಲ್ಲಿ ಬರುವ ಬಳ್ಳಾರಿ ತಾಲ್ಲೂಕಿನ ತಾಳೂರು 
ರಸ್ತೆಯಿಂದ ಸಿರಿಗೆರೆ ಕ್ರಾಸ್‌ವರೆಗೆ 


(ರಾಜ್ಯ ಹೆದ್ಗಾರಿ-128) HP ಮೊದಲನೇ ಪ್ಯಾಕೇಜ್‌ ಮುಕ್ತಾಯದ ನಂತರದಿಂದ ಅಂದಾಜು 25.00 ಕಿ.ಮೀ. 
ಸಿರಿಗೆರೆ ಕ್ರಾಸ್‌ವರೆಗೆ ವಯಾ ತಾಳೂರು-ಕರೂರು-ದರೂರ-ಸಿರಿಗೆರೆ ಕ್ರಾಸ್‌ (ರಾಷ್ಟ್ರೀಯ ಹೆದ್ದಾರಿ 130ಎ)ಗೆ 
ಸೇರುವ ರಸ್ತೆ ಅಬಿವೃದ್ಧಿ ಕಾಮಗಾರಿಗಳನ್ನು 2019-20ನೇ ಸಾಲಿನ sHರರ ಯೋಜನೆಯಡಿಯಲ್ಲಿ 
ಅನುಮೋದನೆ ನೀಡಲಾಗಿದೆಯೇ ; 


(ಆ) ಅನುಮೋದನೆ ನೀಡಿದ್ದಲ್ಲಿ, ಈ ಕಾಮಗಾರಿಗೆ ಎಷ್ಟು ಹಣ ಬಿಡುಗಡೆಯಾಗಿದೆ; ಕಾಮಗಾರಿ ಕೆಲಸ 
ಯಾವ ಹಂತದಲ್ಲಿದೆ? 


